ಕರ್ನಾಟಕ ವಿಧಾನ ಪರಿಷತ್ತು 


ಖೆ 122 (7) 


p) 
ವಿಧಾನ ಪರಿಷತ್‌ ಸದಸ್ನರ ಹೆಸರು ೭ ಶ್ರೀ ಐವನ್‌ ಡಿ'ಸೋಜಾ (ನಾಮನಿರ್ದೇಶನ ಹೊಂದಿದವರು) 


: ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ 
ಸಾರ್ವಜನಿಕ ಉದ್ದಿಮೆಗಳ ಸಚಿವರು 


ಜಿಲ್ಲೆಯಲ್ಲಿ ಎಂ.ಆರ್‌.ಪಿ.ಎಲ್‌ 
ಮತ್ತು ಯು.ಪಿ.ಸಿ.ಎಲ್‌ ಗಳಲ್ಲಿ 


ಉದ್ಯೋಗವನ್ನು ನೀಡಲಾಗಿದೆ? 
(ವಿವರಗಳನ್ನು ಒದಗಿಸುವುದು) 


ಎಷ್ಟು ಮಂದಿ ಸ್ಥಳೀಯರಿಗೆ 1: 


ಉತ್ತರಿಸುವ ದಿನಾಂಕ £2 03.03.2020. 
ಕ್ರಸಂ. ಪಶ್ನೆ ಉತ್ತರ 
(ಅ) | ದಕ್ಷಿಣ ಕನ್ನಡ ಮತ್ತು ಉಡುಪಿ ಮೆ: ಎಂ.ಆರ್‌.ಪಿ.ಎಲ್‌ ಮಂಗಳೂರು ಘಟಕದಲ್ಲಿ ಸ್ಥಳೀಯರಿಗೆ ಈ ಕೆಳಕಂಡಂತೆ 


ಉದ್ಯೋಗಗಳನ್ನು ನೀಡಿರುತ್ತಾರೆ. 


ET gnns TET STET 
ಸಂ. ಎ ಬಿ ಸಿ ಡ ಇ 
1 ಒಟ್ಟು ಉಡ್ಕ್ಯೋಗಿಗಳು 800 [0 1038 10 1848 
2 ಸ್ಥಳೀಯರು 377 0 90೨ 10 1292 
31ಶೇಕೆಡಾವಾರು ಸ್ಥಳೀಯರು 47% | 0% | 87% |100% | 70% 


ಮೆ: ಯು.ಪಿ.ಸಿ.ಎಲ್‌, ಎಲ್ಲೂರು, ಉಡುಪಿ ಘಟಕದಲ್ಲಿ ಸ್ಥಳೀಯರಿಗೆ ಈ 
ಕೆಳಕಡಂತೆ ಉದ್ಯೋಗಗಳನ್ನು ನೀಡಿರುತ್ತಾರೆ. 


FT anne TE TT [ET 
ಸಂ. ಎ' ಬಿ” ಸಿ” ಡಿ” ಒ 
1 ಒಟ್ಟು ಉದ್ಯೋಗಿಗಳು 19 204 4 29 293 
27 |ಸಳೀಯೆರು 10 74 31 28 143 
3"Tಶೇಕಡಾವಾರು ಸ್ಥಳೀಯರು 53% 308 | 70% | OT | 40% 


(ಆ) | ಎಂ.ಆರ್‌.ಪಿ.ಎಲ್‌ ಮತ್ತು |ಕೆ.ಐ.ಎ.ಡಿ.ಬಿ. ವತಿಯಿಂದ ಮೆ॥ ಎಂ.ಆರ್‌.ಪಿ.ಎಲ್‌. ಮತ್ತು ಮೆಃ ಯು.ಪಿ.ಸಿ.ಎಲ್‌. | 
| ಯು.ಪಿ.ಸಿ.ಎಲ್‌ ಕೈಗಾರಿಕೆಗಳಿಗೆ | ಸಂಸ್ಥೆಗಳಿಗೆ ಈ ಕೆಳಕಂಡ ಗ್ರಾಮಗಳ ವಿಸ್ತೀರ್ಣದ ಜಮೀನನ್ನು ಹಂಚಿಕೆ 
ರಾಜ್ಯ ಸರ್ಕಾರವು ಎಷ್ಟು ಎಕರೆ | ಮಾಡಲಾಗಿದೆ :- 
ಭೂಮಿಯನ್ನು ಒದಗಿಸಲಾಗಿದೆ; 
ಯಾವ ದರದಲ್ಲಿ ನೀಡಲಾಗಿದೆ; | |ಕ್ರಸಂ ಸಂಸ್ಥೆ ಜಿಲ ಗ್ರಾಮ ವಿಸ್ತೀರ್ಣ” 
(ವಿವರ ನೀಡುವುದು) (ಎ-ಸೆಂ) 

1 | ಎಂ.ಆರ್‌.ಪಿ.ಎಲ್‌ | ದಕ್ಷಿಣ ಬಾಳ ಮತ್ತು | 1457-67 
ಕನ್ನಡ | ಕುತ್ತೆತ್ತೂರು | 
2 | ಯು.ಪಿ.ಸಿ.ಎಲ್‌ | ಉಡುಪಿ | ಎಲ್ಲೂರು, ತೆಂಕ 784-439 
ಮತ್ತು ಸಾಂತೂರು 
].. 
ಹಂಚಿಕೆ ಮಾಡಿರುವ ಜಮೀನಿನ ವಿವರ ಮತ್ತು ದರದ ವಿವರಗಳನ್ನು 
ಅನುಬಂಧ-1ರಲ್ಲಿ ಒದಗಿಸಲಾಗಿದೆ. 
(ಇ) | ಎಂ.ಆರ್‌.ಪಿ.ಎಲ್‌ ಮತ್ತು ಬಂದಿರುವುದಿಲ್ಲ. 


ಯು.ಪಿ.ಸಿ.ಎಲ್‌ ಕೈಗಾರಿಕೆಗಳಿಗೆ 


ನೀಡಿದ ``ಭೂಮಿಯನ್ನು ಚೇರ್‌ 
ಕಂಪನಿಗಳಿಗೆ ಮಾರಾಟ / ಗುತ್ತಿಗೆ 
ಆಧಾರದಲ್ಲಿ ನೀಡಿ ರಿಯಲ್‌ 
ಎಸ್ಟೇಟ್‌ ವ್ಯಾಪಾರ ಮಾಡಲಾಗುತ್ತಿ 
ರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ: 

(ವಿವರ ಒದಗಿಸುವುದು) 


(ಈ) 


ರಾಜ್ಯದಲ್ಲಿ ಬಂಡವಾಳ 
ಆಕರ್ಷಿಸಲು ಇಲಾಖೆ 
ಕೈಗೊಂಡಿರುವ ಯೋಜನೆಗಳು 
ಯಾವುವು; ಎಷ್ಟು 
ಉದ್ಯೋಗಗಳನ್ನು ಸೃಷ್ಟಿ ಮಾಡಲು 
ಉದ್ದೇಶಿಸಲಾಗಿದೆ? 


(ವಿಷರ ನೀಡುವುದು) 


ರಾಜ್ಯದಲ್ಲಿ ಬಂಡವಾಳ ಹೂಡಿಕೆ ಆಕರ್ಷಿಸಲು ಈ ಕೆಳಕಂಡ ಯೋಜನೆಗಳು. 
ಕೈಗೊಂಡಿದೆ. 


> 


> 


ದಿನಾಂಕ 14.02.2020 ರಂದು ಹುಬ್ಬಳ್ಳಿಯಲ್ಲಿ ಇನ್ನೆಸ್ಟ್‌ ಕರ್ನಾಟಕ 
ಸಮಾವೇಶ ನಡೆಸಲಾಗಿದೆ. 


ನವೆಂಬರ್‌ . 3-5, 2020 ರಂದು ಬೆಂಗಳೂರಿನಲ್ಲಿ ಇನ್ನೆಸ್ಸ್‌ ಕರ್ನಾಟಕ 
ಸಮಾವೇಶ ನಡೆಸಲು ಉದ್ದೇಶಿಸಿದೆ. 


Ease of Doing Business ಅನುಪ್ಪಾನ ಮಾಡಲಾಗುತ್ತಿದೆ. 


ಹೊಸ ಕೈಗಾರಿಕಾ ನೀತಿ 2019-24ನ್ನು ಜಾರಿಗೆ ತರಲಾಗುತ್ತಿದ್ದು, ಸದರಿ 
ನೀತಿಯಲ್ಲಿ' ಬಂಡವಾಳ ಹೂಡಿಕೆಗೆ ಆಕರ್ಷಿಸಲು ವಿವಿಧ ಪ್ರೋತ್ಸಾಹ 
ರಿಯಾಯಿತಿ ನೀಡಲು ಅವಕಾಶ ಕಲ್ಪಿಸಲಾಗುತ್ತಿದೆ ಹಾಗೂ ಈ ಕೈಗಾರಿಕಾ 
ನೀತಿಯಲ್ಲಿ 20 ಲಕ್ಷ ಜನರಿಗೆ ಉದ್ಯೋಗ ಸೃಜನೆ ಮಾಡಲು 
ಉದ್ದೇಶಿಸಲಾಗುತಿದೆ. 


ಸಿಐ 38 ಎಸ್‌ಪಿಐ 2020(೪) 


(ಜಗದೀಶ್‌'ತೆಟ್ಟರ್‌) 
ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ 
ಸಾರ್ವಜನಿಕ ಉದ್ದಿಮೆಗಳ ಸಚಿವರು 


[RT 


ಅಮುಬಂಧ-3 1 


| ಕ. | ಬೃಹತ್‌ ಕೈಗಾರಿಕೆಯ ಜಿಲ್ಲೆ ಹಂಚೆಕೆ ನಿಗದಿ ಹಂಚಿಕೆ/ಸ್ವಾಧೀನ 
| ಸಂ ಹೆಸರು ಕೈಗಾರಿಕಾ ಮಾಡಲಾದ | ಪಡಿಸಿದ್ದ ನಿವೇಶನ ದಿನಾಂಕ 
ಪ್ರದೇಶ ವಿಸ್ತೀರ್ಣ ದರ 
| 
ETE TST ದಕ್ಷಿಣ ಕನ್ನಡ 119193 ಎಕೆ 11626700 | 30/11/1994 
i | ಜಿಲ್ಲೆಯ 53.76 ಎಕ್ರೆ 2,03,798.00 | 31/01/1998 
(| ಬಾಳ ಮತ್ತು 208 ಎಕ್ತೆ[  15,00,000.00 | 18/01/1997 
ಕುತ್ತೆತ್ತೂರು 9.17 ಎಕ್ಸೆ 3,60,000.00 | 8/12/1998 
| ಗ್ರಾಮಗಳು 5.17 ಎಕ್ರೆ 12,91,619.00 | 05/06/2002 
| 3.00 ಎಕೆ 2,00,000:00 | 3009994 | 
| 1.02 ಎಕ್ರೆ ಗ 20/07/2010 
| 14.70 ಎಕ್ರೆ - | 
23.36 ಎಕೆ - | 
| | 23.82 ಎಕೆ - 
| 21.09 ಎಕೆ - 
108.57 ಎಕೆ 
RL 
| 1457.67 ಎಕ್ತೆ | 
i WOOO A i 
ಗಾನಾ 3735 ವಕ 5108500 TINO 
27.25 ಎಕ್ತೆ | 
| ಅಮಿಟಡ್‌ ಸಾಂತೂರು 109.61 ಎಕ್ರೆ! | i 
| ಗ್ರಾಮಗಳು 151.68 ಎಕ್ರೆ || i 
| 17.07 ಎಕೆ 
! 47.05 ಎಕೆ: 
| 16.68 ಎಕೆ 
35.23 ಎಕ್ಷೆ | 
| 5.18 ಎಕ್ರೆ | 
| 1.39 ಎಕ್ರೆ } 7,24,145.00 
100089 ಎಕ್ರೆ 
30.98 ಎಕ್ರೆ | 70200000 ಸ 
| 34.28 ಎಕ್ಕೆ 5,45,404.00 
3.55 ಎಕ್ರೆ 7,50,352.00 i 
|| | 121.22 ಎಕ್ತೆ|  93,89,994.00 | 14/02/2017 | 
i 15.59 ಎಕ್ರೆ 8,41,239.00 | 24/04/2018 
ಮಾ ಮಮನ I 
| | 784.439 ಎಕ್ರೆ 
; [ 


ಔಂಹಂದೆಟ್ಟಾರು. 


ಕೈ. ಪ್ರ ಅ. ಮಂಡಳಿ 


